ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1801(2192) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಎನ್‌.ಅಪ್ಕಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ಬೃಹತ್‌ ಮಹಾನಗರ ಪಾಲಿಕೆ ಪಾದಚಾರಿಗಳ ಸುರಂಗ ಮಾರ್ಗಗಳ ಬಗ್ಗೆ 
(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಗರದಲ್ಲಿ ನಿರ್ಮಿಸಿರುವ 
ಪಾದಚಾರಿ ಸುರಂಗ ಮಾರ್ಗ ಮತ್ತು ಸ್ಕವಾಕ್‌ಗಳೆಷ್ಟು ; (ವಿಧಾನಸಭಾ ಕ್ಷೇತ್ರವಾರು 


ಯಾವ್ಯಾವ ಸ್ಥಳಗಳಲ್ಲಿ ನಿರ್ಮಿಸಲಾಗಿದೆ ಎಂಬ ವಿವರ ನೀಡುವುದು) 


(ಆ) ಇವುಗಳ ನಿರ್ಮಾಣಕೆ ಮಾಡಿರುವ ವೆಚ್ಚ ಮತ್ತು ನಿರ್ವಹಣೆಗೆ ಮಾಡುತ್ತಿರುವ ವೆಚ್ಚ 
ಎಷ್ಟು; (ಸಂಪೂರ್ಣ ವಿವರ ನೀಡುವುದು) 


(ಇ) ಈ ಪಾದಚಾರಿ ಸುರಂಗ ಮಾರ್ಗ ಮತ್ತು ಸ್ಥವಾಕ್‌ಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆ 
ಮುಕ್ತಗೊಳಿಸಲಾಗಿದೆಯೇ ; ಇಲ್ಲದಿದ್ದಲ್ಲಿ ಕಾರಣಗಳೇನು ; ಎಷ್ಟು ಕಡೆ ಸಾರ್ವಜನಿಕರ 
ಉಪಯೋಗಕ್ಕೆ ಮುಕಗೊಳಿಸಿರುವುದಿಲ್ಲ ? (ವಿವರ ನೀಡುವುದು) 


